ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(451) 361 


: ಶ್ರೀಕಾಂತರಾಜ್‌ (ಬಿ.ಎಂ.ಎಲ್‌) 
: 04-02-2021 
: ಮುಖ್ಯಮಂತ್ರಿಗಳು. 


ಪ್ರಶ್ನೆ 


ಉತರ 


ಬೆಂಗಳೂರು ಮೆಟ್ರೋ ರೈಲ್ವೆ 
ನಿಗಮ: (8MR€Cದಲ್ಲಿ ಎಷ್ಟು ರೈಲು 
| ಬಿಲ್ಮಾಣಗಳಿವೆ; ಇವುಗಳಿಗೆ 
ಯಾಪ ಹೆಸರುಗಳನ್ನು ಇಡಲಾಗಿದೆ; 
ಹೆಸರುಗಳನ್ನು ನೀಡಲು 
ಸರ್ಕಾರದಿಂದ . ಅನುಮತಿ 
ಪಡೆಯಲಾಗಿದೆಯೇ (ವಿವರವಾದ 
ಮಾಹಿತಿ ನೀಡುವುದು) 


! ಬೆಂಗಳೂರು 


ಮೆಟ್ರೋ  ' ರೈಲು 
ಯೋಜನೆಯಲ್ಲಿರುವ ನಿಲ್ದಾಣಗಳ ವಿವರ 
ಕೆಳಕಂಡಂತಿದೆ: 

ಕಕಂತ-1: 40 ಬಿಲ್ಮಾಣಗಳು 

ಹಂತ-2ಎ: 13 ನಿಲ್ಮಾಣಗಳು . 

ಹೆಂತ-2: 61 ನಿಲ್ಮಾಣಗಳು KR 
ಹಂತ-2ಬಿ: 17 ನಿಲ್ಮಾಣಗಳು 


ನಿಲ್ದಾಣದ ಹೆಸರುಗಳನ್ನು ಅನುಬಂಧ-1 
ನೀಡಲಾಗಿದೆ. ಹೆಸರುಗಳನ್ನು ವಿಸ್ಟತಾ | 


ಯೋಜನಾ ವರದಿಯಲ್ಲಿ ಸರ್ಕಾರ 


ಅನುಮತಿ 


ಸರ್ಕಾರದ ಆದೇಶ ಸಂಖ್ಯೆ: 
ನಅಇ 22066 ಪಿಆರ್‌ಜಿ 2019, 
ದಿನಾಂಕ:;11.11.2019ರಲ್ಲಿ ಅನುಮೋದನೆ 
ನೀಡಲಾಗಿದೆ. 


ನೀಡಲಾಗಿರುತ್ತದೆ | 
ಹಾಗೂ ಕೆಲವೊಂದು ಮಾರ್ಪಾಡುಗಳಿಗೆ |' 


ಗ್ರಟಿಂಗ್‌ (Grouting ಎಂದರೇಮು; 
ಮೆಟ್ರೋ ರೈಲಿನ ಪಥದಲ್ಲಿಎಷ್ಟು 
ಖಿಲ್ಲರ್‌ಗಳಿವೆ; ಇವುಗಳ ಸರಾಸರಿ 
ಆಯಸ್ಸು ಎಷ್ಟು 


ಗ್ರೌಟಿಂಗ್‌ ಏಂದರೆ-ಸಣ್ಮ್ಣ ಸಣ್ಣ 
ರಂಧ್ರಗಳನ್ನು ಒತ್ತಡದೊಂದಿಗೆ 
ಸಿಮೆಂಟೆಯಸ್‌/! ಎಕ್ಸ್‌-ಪಾಕ್ಸಿ ಗೌಟ್‌ 
ವಸ್ತುಗಳನ್ನು ಕಾಂಕ್ರೀಟ್‌ ಕಟ್ಟಡಗಳಿಗೆ 
ಇಂಜೆಕ್ಟ್‌ ಮಾಡುವುದು. 

ಮೆಟ್ರೋ ಹಂತ-1ರಲ್ಲಿ 1189 
ಪಿಲ್ಲರ್‌ಗಳಿವೆ ಮತ್ತು ಅವುಗಳ 
ವಿನ್ಯಾಸಗೊಳಿಸಿದ ಆಯಸ್ಸು 100 


ವರ್ಷಗಳು. 


ಪಿಲ್ಲರ್‌ಗಳಿಗೆ ಈಗಾಗಲೇ 

ಮಾಡಲಾಗಿರುತ್ತದೆ; 
ಒಂದು ಪಿಲ್ಲರ್‌ಗೆ.. ತಗಲುವ 
ಪೆಚ್ಚಬೆಷ್ಟು: ಇದರ ಸಂಬಂಧ 
ಎಷ್ಟು ಹಣ ಖರ್ಚು ಮಾಡಲಾಗಿದೆ; 
ಗ್ರೌಟಿಂಗ್‌ ಕಾಮಗಾರಿಗೆ ಮಾಡಿರುವ 
ಏಜೆನ್ಸಿ ಯಾರು; ಗ್ರೌಟಂಗ್‌ 
ಮಾಡುವ' ಅವಶ್ಯಕತೆ ಇತ್ತೆ? 
(ಸಂಪೂರ್ಣ ವಿವರವಾದ. ಮಾಹಿತಿ 
ನೀಡುವುದು. 


ಇ) |ಎಷ್ಟು 
ಗ್ರಟಿ೦ಗ್‌ 


“ಈಗಾಗಲೇ 74 ಪಿಲ್ಲರ್‌-ಗಳನ್ನು ಗೌರಿಟಿಂಗ್‌ 


ಮಾಡಲಾಗಿರುತ್ತದೆ. . 


ಪ್ರತೀ ಪಿಲ್ಲರ್‌ಗಳಿಗೆ"' ಗೌಟಿಂಗ್‌- ಮಾಡುವ 
ವೆಚ್ಚವು ಬೇರೆ ಬೇರೆಯಾಗಿರುತ್ತದೆ. ಏಕೆಂದರೆ 


ಅವುಗಳಿಗೆ ಬೇಕಾದ ಸಾಮಗಿಗಳ ಮೇಲೆ! 


ಅವಲಂಬಿಸಿರುತ್ತದೆ. ಸದರಿ..ಕೆಲಸವನ್ನು 
ಗುತ್ತಿಗೆದಾರರು ಮಾಡಿರುವುದರಿಂದ ಒಂದು 


'ಪಿಲ್ಲರ್‌ಗೆ ತಗಲುವ ವೆಚ್ಚ ಲಭ್ಯವಿರುವುದಿಲ್ಲ. 


ಗ್ರೌಟಿಂಗ್‌ ಕಾಮಗಾರಿಗೆ ಬಿ.ಎಂ.ಆರ್‌.ಸಿ.ಎಲ್‌ 


ವತಿಯಿಂದ ಯಾವುದೇ ಹಣವನ್ನು 
ಖರ್ಚುಮಾಡಿರುವುದಿಲ್ಲ. ಆದರೆ, 
ಕಾಮಗಾರಿಯನ್ನು ನಿರ್ವಹಿಸಿರುವ 
ಗುತ್ತಿಗೆದಾರರು ಗ್ರೌಟಿಂಗಖರ್ಚುನ್ನು 
ಭರಿಸಬೇಕಾಗಿರುತ್ತದೆ. 

ಗ್ರೌಟಿಂಗ್‌ . ಕಾಮಗಾರಿ ' ಮಾಡಿರುವ 
ಏಜೆನ್ನಿಯು ಮೆ! ಎಲ್‌ & ಟಿ 
ಸಂಸ್ಥೆಯಾಗಿರುತ್ತದೆ. 

ಪಿರಿಯಾಡಿಕಲ್‌ ತಪಾಸಣೆಯ ಸಮಯದಲ್ಲಿ, 
ಯಾವುದೇ ಸಂದೇಹಗಳು ಎದುರಾದರೆ, 
ವಿನಾಶಕಾರಿಯಲ್ಲದ (ನಾನ್‌ ಡೆಸ್ಟಕ್ಟೀವ್‌) 
ಪರೀಕ್ಷೆಯನ್ನು ನಡೆಸಲಾಗುತ್ತದೆ 
ಮತ್ತು ಅಗತ್ಯವಿದ್ಕರೆ, ಗ್ರೌಟಿಂಗ್‌ನ್ನು 


ಮಾಡಲಾಗುತ್ತದೆ. ನಿರ್ವಹಣೆ ಸಮಯದಲ್ಲಿ 


-| ಇದು ನಿರಂತರ ಪ್ರಕ್ರಿಯೆಯಾಗಿರುತ್ತದೆ. 


: ಕಡತ ಸಂಖ್ಯೆ: ನಅಇ 27 ಪಿ.ಆರ್‌.ಜೆ 2021 


ಬಕ್ರ 


" (ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತಿಗಳು 


© 


ಅನು ಬಂಧ - 1೬ 


ಬೆಂಗಳೂರು ಮೆಟ್ರೊ ಕಲ ನಿಗಮ ನಿಯಮಿತ 


' ಬೆಂಗಳೂರು ಮೆಟ್ರೋ ರೈಲ್‌ ಯೋಜನೆಯ ಹಂತ- ರ ಜನೆಯಡಿಯಲ್ಲಿ 4 ನಿಲ್ದಾಣಗಳು, 
ಹಂತ-2ರಲ್ಲಿ 6 ನಿಲ್ಮಾಣಗಳು, ಹಂತ 2ಎ ಯೋಜನೆಯಡಿಯಲ್ಲಿ 3 ನಿಲ್ಮಾಣಗಳು, ಮತ್ತು 


ಹಂತ 2ಬಿ ಯೋಜನೆಯಡಿಯಲ್ಲಿ 17 ನಿಲ್ಲಾಣಗಳಿದ್ದು ಇವುಗಳ ವಿವರ ಕೆಳಕಂಡಂತಿರುತ್ತದೆ: 


ಹಂತ-ಃ . 
1 ಪೂರ್ವ-ಪಶ್ನಿಮ ಕಾರಿಡಾರ್‌ನ ಉದ್ದ 16 ಉತ್ತರ-ದಕ್ಷಿಣ ಕಾರಿಡಾರ್‌ನ ಉದ್ದ 
ಕಿ.ಮೀ 24.20 ಕ.ಮೀ. 
| ಬೈಯಪ್ಪನಹಳ್ಳಿ 1 | ನಾಗಸಂದ್ರ 
7 ್ನಾಮ ವಿವಣಾನಂದಕ 7 ದಾಸರಹಳ್ಳಿ 
3 | ಇಂದಿರಾನಗರ 3 | ಜಾಲಹಳ್ಳಿ 
14 Tಹಲಸೂರು 4 | ಪೀಣ್ಯ ಕೈಗಾರಿಕಾ ಪ್ರದೇಶ 
kk |ಟ್ರಿನಿಟೆವೃತ್ತ fs ಪೀಣ್ಯ 
6 | ಮಹಾತ್ಮ ಗಾಂಧಿ ರಸ್ತೆ |6 ಗೊರಗುಂಟೆಪಾಳ್ಯ 
[7 | ಕಬ್ಬನ್‌ ಪಾರ್ಕ್‌ Z ಶವಂತಪುರ 
8 | ಬಿ.ಆರ್‌. ಅಂಬೇಡ್ಕರ್‌ ನಿಲ್ಮಾಣ ವಿಧಾನ ಸೌಧ | ಸ್ಯಾಂಡಲ್‌ ಸೋಪ್‌ ಕಾರ್ಲಾನೆ 
9 | ಸರ್‌.ಎಂ. ವಿಶ್ನೇಶ್ವರಯ್ಯ ಸೆ೦ಟ್ರಿಲ್‌ ಕಾಲೇಜ್‌ 9 | ಮಹಾಲಕ್ಷ್ಮಿ 
7/ನಾಡವಧುತಂಷಗ್‌ಡ ನರಾವ್‌ ? ಾಜಾಡನಗರ 
" | ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ಮಾಣ [1 [ಮಹಾಕವಿ ಕುವೆಂಪು ರಸ್ತೆ 
27 ಮಾಗಡಿ ರಸ್ತ 2 | ಶ್ರೀರಾಂಪುರ 
13 | ಶ್ರೀ ಬಾಲಗಂಗಾಧರನಾಥ ಸ್ಮಾಮಿ ನಿಲ್ದಾಣ 11 | ಮಂತಿಸ್ಟೇರ್‌ ಸಂಪಿಗೆ ರಸ್ತೆ 
ಹೊಸಹಳ್ಳಿ 
೫] ವಿಜಯನಗರ | 101 ನಾಡಪ್ರಭು ಕೆಂಹೇಗೌಡ ನಿಲ್ಮಾಣ ಮಜಸ್ಸಿಕ್‌ 
1 | ಅತ್ತಿಗುಪ್ಪೆ 7 ಚಿಕ್ಕಪೇಟೆ 
1 7ನೇಪಾಂಬವಿನಗರ 5 ಷ ರಾಜಂದ ಮಾರ್ಕವ್‌ 
17 | ಮೈಸೂರು ರಸ್ತ ಟರ್ಮಿನಲ್‌ 16 | ನ್ಯಾಷನಲ್‌ ಕಾಲೇಜ್‌ 
17 ಲಾಲ್‌ಬಾಗ್‌ 
18 | ಸೌತಎಂಡ್‌ ಸರ್ಕಲ್‌ 
B | ಜಯನಗರ 
20 1 ರಾಷ್ಟ್ರೀಯ ವಿದ್ಯಾಲಯ ರಸ್ತೆ 
2" | ಬನಶಂಕರಿ 
22 | ಜಯಪ್ರಕಾಶ್‌ ನಗರ 
23 [ಯಲಚೇನಹಳ್ಳಿ 


ಹೆಂತ-2 


ರೀಚ್‌ - ಚೈಯ್ಯಪ್ಪಸಹಳ್ಳಿಯಿಂದ 

ಐಟಿಪಿಎಲ್‌.- ವೈಟ್‌ಫೀಲ್ಡ್‌ - 13 ನಿಲ್ದಾಣಗಳು 

1 ಬೆನ್ನಿಗಾನಹಳ್ಳಿ 

2 '"  ಜೆಆರ್‌.ಪುರಂ ' 

3 ಮಹದೇವಪುರ 

4 ಗರುಡಚಾರ್‌ ಪಾಳ್ಯ 

§ ಹೂಡಿ ಜಂಕ್ಷನ್‌ | 
6 ಸೀತಾರಾಮ ಪಾಳ್ಯ 

7] ಂದನಹಳ್ಳಿ | 

8 ನಲ್ಲೂರು ಹಳ್ಳಿ 

9 ಶ್ರೀ ಸತ್ಯಸಾಯಿ ಆಸ್ಪತ್ರ ಮೆಟ್ರೋ ನಿಲ್ದಾಣ 
0 ———ಟ್ನಂದೂರ್‌ ಅಗ್ರಹಾರ 

Il ಕಾಡುಗೋಡಿ 

) ಚನ್ನಸಂದ್ರ. : 

13 ವೈಟ್‌ಫೀಲ್ಡ್‌ 


ರೀಚ್‌-2ಇ - ಮೈಸೂರು ರಸ್ತೆ ಟರ್ಮಿನಲ್‌ನಿಂದ 
ಚಲ್ಲಘ'ಟ್ಟಿ ನಿಲ್ದಾಣ - 7 ನಿಲ್ದಾಣಗಳು 


1 3 ನಾಯಂಡಹಳ್ಳಿ ‘ 
p ದಾ ಜರಾಜೀತ್ನರಿ ನಗರ 
YW ಜ್ಞಾನಭಾರತಿ 

4 ಪಟ್ಟಣಗೆರೆ 

3 ಕಂಗ್‌ರ ಬಸ್‌ ನರ್ಮಿನವ್‌ 

% ತಂಗೇರಿ 

್ಟ ಚಲಘಟ್ಟ 


ರೀಚ್‌-3ಸಿ - ನಾಗಸಂದ್ರದಿಂದ ಮಾದಾವರ - 3 
ನಿಲ್ದಾಣಗಳು 


L ಮಂಜುನಾಥ ನಗರ 


2 ಚಿಕೃಬಿದರಕಲ್ಲು 


3 ಮಾದಾವರ 


1) 


ರೀಚ್‌ ಬಿ ಯಲಚೇನಹಳಿಯೆಂದ 


ರೇಷ್ಮೆ ಸಂಸ್ಥೆ- 5 ನಿಲ್ದಾಣಗಳು 


ಕೋಣನಕುಂಟೆ ಕ್ರಾಸ್‌ 


ದೊಡ್ಡಕಲ್ಲಸಂದ್ರ 


ವಾಜರಹಳ್ಳಿ 


— 


ತಲಘಟ್ಟಪುರ 


`ರೇಷ್ಠೆ ಸಂಸ್ಥೆ 


ರೀಚ್‌-5 - ಆರ್‌.ವಿ. ರಸ್ತೆಯಿಂದ ಎಲೆಕ್ಟ್ಯಾಾನಿಕ್‌ ಸಿಟಿ ಮಾರ್ಗವಾಗಿ “ಬೊಮ್ಮಸಂದ್ರ 


ನಿಲ್ದಾಣದವರೆಗೆ - 16 ನಿಲ್ದಾಣಗಳು 


i 


ಆರ್‌.ವಿ: ರಸ್ತೆ 


ರಾಗಿಗುಡ್ಡ 


ಜಯದೇವ ಆಸ್ಕತ್ರೆ 


ಬಿ.ಟಿ.ಎಂ. ಲೇಔಟ್‌ 


ಸೆಂಟ್ರಲ್‌ ಸಿಲ್ಕ್‌ ಬೋರ್ಡ್‌ 


| ಬೊಮ್ಮನಹಳ್ಳಿ 


ಹೊಂಗಸಂದ್ರ 


ಕೂಡ್ಲು ಗೇಟ್‌ 


ಸಿಲಗಸಂಬ್ರ 


ಹೊಸ ರಸ್ತೆ 


ಚೆರಟೇನ ಅಗ್ರಹಾರ 


ಎಲೆಕ್ಟ್ರಾನಿಕ್‌ ಸಿಟಿ 


ಇನ್‌ಫೋಸಿಸ್‌ ಫೌಂಡೇಷನ್‌ 


ಹುಸ್ಕೂರು ರಸ್ತೆ 


ಹೆಬ್ಬಗೋಡಿ 


- ಬೊಮ್ಮಸಂದ್ರ 


ರೀಚ್‌-6 - ಗೊಟ್ಟಿಗೆರೆಯಿಂದ ನಾಗವಾರದ ವರೆಗೆ - 6 ಎಲಿವೇಟೆಡ್‌ ಮತ್ತು ॥ 
ಸುರಂಗಮಾರ್ಗದ ನಿಲ್ದಾಣಗಳು 


ಕಾಳೇನ ಅಗ್ರಹಾರದಿಂದ 
ತಾವರೆಕೆರೆ 
1 | ಕಾಳೇನ ಅಗ್ರಹಾರ 


2 | ಹುಳಿಮಾವು 


13 1ಐ.ಐ.ಎಂ.ಬಿ. 


4 | ಜಿ.ಪಿ. ನಗರ ೩ನೇ ಹಂತ 


5 | ಜಯದೇವ ಆಸ್ಪತ್ರೆ 


51 ತಾವರೆಕೆರೆ 


ಡೈರಿ. ಸರ್ಕೆಲ್‌ನಿಂದ ನಾಗವಾರ 
1 [ಡೈರಿಸರ್ಕಲ್‌ 
2 ಲಕ್ಕಸಂದ್ರ. | 
3 | ಲ್ಯಾಂಗ್‌ಫೋರ್ಡ್‌ ಟೌನ್‌ 
4 ' | ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್‌ 
೨ 1ಎಂ.ಜಿ.ರಸ್ತೆ 
6 | ಶಿವಾಜಿನಗರ | 
7 | ಕಂಟೋನ್‌ಮೆಂಟ್‌ ರೈಲ್ವೆ 
[3 
[) 


ಪಾಟರಿ ಟೌನ್‌ 
ಟ್ಯಾನರಿರಸ್ನ 

70 | ವೆಂಕಟೇಶ್‌ಪುರ 

1 |ತಾಡುಗೊಂಡನಹಲ್ಳಿ 
12 |ಸಾಗವಾರ 


ಹಂತ ಸಂಪ್ರವ್‌ನ ಲ್‌ ಪೋರ್ಡ್‌ನಿಂದ ತರ್‌, 


ಪುರಂ 
1 Tಸೆಂಟ್ರಲ್‌ಸಿಲ್ಕ್‌ ಬೋರ್ಡ್‌ 
2 ಹೆಚ್‌ಎಸ್‌ಆರ್‌ ಲೇಔಟ್‌ 
3 Tend 
y ಇಬ್ಬಲೂರು 
5 ಬೆಳಂದೂರು ; 
6 ಕಾಡುಬೀಸನಹಳ್ಳಿ 
7 ಕೋಡಿಬೀಸನಹಳ್ಳಿ 
5 ಮಾರತ್‌ಹಳ್ಳಿ 
9 ಇಸ್ರೋ 
10 ದೊಡ್ಡಾನೆಕುಂದಿ 
hi ಡಿಆರ್‌ಡಿಒ ಸ್ಫೋರ್ಟ್ಸ್‌ ಕಾಂಷೆಸ್ಸ್‌' 
7ರಸತನಗರ 
3 | ಕ.ಆರ್‌.ಪುರಂ 
ಹಂತ-2ಬಿ ಕೆ.ಆರ್‌. ಪ್ರರಂನಿಂದ ವಿಮಾನ 
ಟರ್ಮಿನಲ್‌ 
7 ಕಸ್ಟೂರಿ ನಗರ 
2 ಹೊರಮಾವು 
3 ಹೆಚ್‌.ಆರ್‌.ಬಿ.ಆರ್‌. ಲೇಔಟ್‌ 
4 ಕಲ್ಯಾಣನಗರ 
5 ಹೆಚ್‌ಬಿಆರ್‌ ಲೇಔಟ್‌ . 
6 ನಾಗವಾರ 
7 ವೀರಣ್ಣನ ಪಾಳ್ಯ 
8 ಕೆಂಪಾಪುರ 
9 ಹೆಬ್ಬಾಭ 
iG ಕೊಡಿಗೇಹಳ್ಳಿ 
I ಜಕ್ಯೂರ್‌ ಕ್ರಾಸ್‌ 
12 ಯಲಹಂಕ 
13 ವಾಗಲೂಕು ಕ್ರಾಸ್‌ 
14 ಬೆಟ್ಟಿಹಲಸೂರು 
15 ದೊಡ್ಡಜಾಲ 
16 ಏರ್‌ಪೋರ್ಟ್‌ ಸಿಟಿ 
77 


ಕೆ.ಐ.ಎ ಟರ್ಮಿನಲ್‌ 


